ಕಿತ್ತೂರಿನ ಉದಯ ಹಾಗೂ ಸಂಸ್ಥಾನದ ಜೊತೆಗೆ ಕಲ್ಮಠದ ರಾಜಗುರುಗಳ 


ಸಂಬಂಧ 


ಸ್ವಾತಂತ್ರ ತ ಹೋರಾಟದ ಪ್ರಥಮ ಬಿಳ್ಳಿ ಚುಕ್ಕಿ 
ಎಂದು ಹೆಸರಾದ ಕಿತ್ತೂರ ರಾಣಿ ಚೆನ್ನಮ್ಮನ ಗುರು 
ಪರಂಪರೆ ವ್ಯವಸ್ಥಿ ತವಾಗಿ ಇತಿಹಾಸದ ಪೆಟಿಗಳಲ್ಲಿ 
ಮುಚ್ಚಿ ಹೋಗಿವೆ. ಕಿತ್ತೂರ. ರಾಜಮನೆತನದ 
ನಿರ್ಮಾಣದಲ್ಲಿ ಈ ಗುರುವರ್ಗದವರು ಪ್ರಮುಖ ಪಾತ್ರೆ 
ವಹಿಸಿದ್ದರು. ಪ್ರಸ್ತುತ ಲೇಖನ ಈ ಗುರುವರ್ಗದ 
ಬಗೆಗೆ ಬೆಳಕು ಚಿಲ್ಲುವ ಒಂದು ಪ್ರಾಮಾಣಿಕ ಪ್ರಯತ್ನ. 


ದಾಖಲೆಗಳಿಂದ ತಿಳಿದು 


ಸಂಸಾನ ಉದಯವಾದುದು ಕ್ರೈ.ಶ. ೧೫೧೫ರಲ್ಲಿ. 
ಆದರೆ ಅಲಿ ರಾಜ್ಯಭಾರ ನಡೆದುದು ಕಿ.ಶ. ೧೬೬೦ರಲ್ಲಿ. 
ದ ಸ್ಸ ವ ಖಿ 


ಶಿತ್ತೂರಿನಲ್ಲಿಯೇ ಕೋಟಿ ನಿರ್ಮಿಸಿ ಆಡಳಿತ ಪ್ರಾರಂಭಿಸಿ 
ದವರು ಐದನೆಯವರಾದ ಅಲ್ಲಪ್ಪಗೌಡ ಸರದೇಸಾಯರು. 
ಆಕರಗಳಿಂದ ತಿಳಿಯುವಂತೆ ಮೊದಲು ಇವರು ತಮ್ಮ 
ಆಳ್ವಿಕೆಯನ್ನು ಸಂಪಗಾನಿಯಲ್ಲಿ ಪ್ರಾರಂಭಿಸಿದರು. 
ಆದರೆ ಸೆಂಪಗಾವಿಯಿಂದ ಕಿತ್ತೂರಿಗೆ ಬಂದುದು ಹೇಗೆ? 
ಎನ್ನುವ ವಿಚಾರದಲ್ಲಿ ಕಿತ್ತೂರಿನ ಬಗೆಗೆ ಮಾಹಿತಿ 
ನೀಡುವ ಯಾವ ಗ್ರಂಥದಲ್ಲಿಯೂ ಸ್ಪಷ್ಟವಾದ 
ಉಲ್ಲೇಖವಿಲ್ಲ. ಈ ವಿಷಯವಾಗಿ ಕಿತ್ತೂರ ಸಂಸ್ಥಾನದ 
ಕಲ್ಮಠದ ಕೊನೆಯ ಅಧಿಕಾರಿಗಳಾದ ಶ್ರೀ.ನಿ.ಪ್ರ. 
ಚೆನ್ನಬಸವ ಸ್ವಾಮಿಗಳನ್ನು ಪ್ರತ್ಯಕ್ಷ ಕಂಡು 
ನಿಚಾರಿಸಿದಾಗೆ ಅನೇಕ ಹೊಸ ವಿಚಾರಗಳು ಬೆಳಕಿಗೆ 
ಬಂದವು. ಆಧಾರಸಹಿತ ಈ ವಿಷಯದ ಬಗೆಗೆ ಚರ್ಚಿ 
ಮಾಡಿ ಅವರಿಂದ ಪಡೆದ ಕಿತ್ತೂರಿನ ಇತಿಹಾಸ ಕುರಿತಾದ 


೧೭೨ 


ಸಿ.ವ್ಹಿ. ಮಠದ 


ಕೆಲವು ಹೊಸ ವಿಷಯಗಳನ್ನು 
ಯತ್ನಿಸಲಾಗಿದೆ. 


ವಿವೇಚಿಸಲು ಇಲ್ಲಿ 


ಕಿತ್ತೂರಿಗೆ ಮೊದಲು "ಗೀಜಗನ ಹಳ್ಳಿ” ಎಂದು 
ಕರೆಯಲಾಗುತ್ತಿತ್ತು. ಹದಿನಾರನೆಯ ಶತಮಾನದ 
ಆದಿಯಲ್ಲಿ ಈ ಪ್ರಜೀಶವೆಲ್ಲ ದಟ್ಟವಾದ ಅರಣ್ಯದಿಂದ 
ಕೂಡಿದ್ದು, ನೋಡಿದಲ್ಲೆಲ್ಲ ವಿಶಾಲ ಮರಗಳು, 
ಬಿದುರಿನ ಸೊಜಿಗಳು ಬೆಳೆದುದರಿಂದ ಸೂರ್ಯಕಿರಣ 
ಗಳೂ ಸಹ ಭೂಮಿಯನ್ನು ಸ್ಪರ್ಶಿಸುತ್ತಿರಲಿಲ್ಲ. 
ಅಂತೆಯೇ ಕಾಡುಪ್ರಾಣಿಗಳು, ವಿವಿಧ ರೀತಿಯ ಪಕ್ಷಿಗಳು 
ಇಲ್ಲಿ ಆಶ್ರಯ ಪಡೆದಿದ್ದವು. ನಿಶೇಷವಾಗಿ ಇಲ್ಲಿ 
ಗೀಜಗನ ಹಕ್ಕಿಗಳು ಗುಂಪುಗಟ್ಟಲೆ ಬಹುಸಂಖ್ಯೆಯಲ್ಲಿ 
ವಾಸವಾಗಿದ್ದನು. ಅಂತೆಯೇ ಈ ಪ್ರದೇಶಕ್ಕೆ 
“ಗೀಜಗನ ಹಳ್ಳಿ ಎಂದು ಕರೆದಿರಬಹುದು. 


ನಿರ್ಜನ ಪ್ರದೇಶವಾದ ಈ ಡಟ್ಟಡವಿಯಲ್ಲಿ 
ಬಿದಿರು ಪೊಡೆಯೊಳಗೆೇ ಯೋಗಾಶ್ರಮವನ್ನು ನಿರ್ಮಿಸಿ 
ಕೊಂಡು ಬಿಟ್ಟು ಶಿವಯೋಗ ಸಿದ್ದರು ಅನುಷ್ಮಾನ 
ನಿಷ್ಕರಾಗಿದ್ದರು. ಸಂಪಗಾವಿಯಲ್ಲಿ ಆಡಳಿತ ನಡೆಸಿದ 
ಐದನೆಯವರಾದ ಅಲ್ಲಸ್ಸಗೌಡ ಸರಡೆಸಾಯರಿಗೆ ಸ್ವಪ್ನದಲ್ಲಿ 


ದಟ್ಟಡನಿಯಲ್ಲಿಯ ಆಶ್ರಮವಾಸಿಗಳಾದ ಮುನಿಗಳ 
ದರ್ಶನವಾಯಿತು. ಹಾಗೆಯೇ ತಮ್ಮ ದರ್ಶನ ಪಡೆಯ 


ಬೇಕೆಂದು ಮುನಿಗಳು ಆಜ್ಞಾ ಫಿಸಿದರು. ನಿದ್ರೆಯಿಂದ 
ಎಚ್ಚೆತ್ತ ನಂತರ ಸ್ವನ್ನಗಳ ಬಗ್ಗೆ ನಂಬಿಕೆ ಇಟ್ಟಕೊಂಡ 
ಡೀಸಾಯರು ವಿಚಾರ ಪರವಶರಾದರು. ಕೆಲವು 


ಇತಿಹಾಸ ದರ್ಶನ 


ಸೇವಕರನ್ನೊಳೆಗೊಂಡು ಆ ಪ್ರದೇಶದತ್ತ ಪಯಣ 
ಬೆಳೆಸಿದರು. ದಟ್ಟಡನಿಯನ್ನು ಕ್ರಮಿಸುತ್ತಿದ್ದ €ತೆ 
ಆಶ್ರಮ ಕಣ್ಣಿ ಗೆ ಬಿದ್ದಿತು. ಸಾವಕಾಶವಾಗಿ ಕುದುರೆ 
ಯಿಂದ ಇಳಿದು ಆಶ್ರಮ ಪ್ರವೇಶ ಮಾಡಿದ ದೇಸಾಯರಿಗೆ 
ತಾವು ಸ್ವಪ್ನದಲ್ಲಿ ಕಂಡೆ ಮುನಿಗಳೇ ಎದುರಿಗೆ ಧ್ಯಾನಾ 
ಸಕ್ತರಾಗಿ ಕುಳಿತದ್ದು ಕಣ್ಣಿಗೆ ಬಿದ್ದಿತು. ಆನಂದಭರಿತ 
ರಾದ ದೇಸಾಯರು ಅವರ ಪಾದಕಮಲಗಳಿಗೆ 
ನಮಸ್ವೆರಿಸಿಡರು. ಕಣ್ಣೆದುರು ನೋಡಿದ ಸ್ವಾಮಿಗಳು 
ದೇಸಾಯರನ್ನು ಆಶೀರ್ವದಿಸಿ ಸಾದವಿತ್ತರು. 
ಹಾಗೆಯೇ ದೇಸಾಯರನ್ನು ಸಂಜೊಧಿಸಿ “ಅಯ್ಯಾ 
ನಿನ್ನಿಂದ ಕರ್ನಾಟಕಕ್ಕೆ ಹಾಗೂ ಈ ನಾಡಿಗೆ ಮಹತ್‌ 
ಕಾರ್ಯವಾಗಬೇಕಾಗಿದೆ. ಇನ್ನುಮುಂದೆ ನೀನು ಇದೇ 
ಸ್ಥಳದಲ್ಲಿ ವಾಸಮಾಡಿ ಆಡಳಿತ ನಡೆಸಬೇಕು” ಎಂದು 
ಅಪ್ಪಣೆ ಕೊಟ್ಟರು. ಭಕ್ತಿ ನಿನ್ನ ಶರಣರಾದ ಅಲ್ಲಪ್ಪ 
ದೇಸಾಯರು ಯೋಗಿಗಳ ಮಾತಿಗೆ ಒಪ್ಪಿಗೆ ಸೂಚಿಸಿ 


ವರ ಆಶೀರ್ವಾದ ಪಡೆದು ಸ ೩. ಮರಳಿದರು. 
ತ ದಿನಗಳಲ್ಲಿಯೇ ತಮ್ಮ ಎಲ್ಲ ಸರಂಜಾಮದೊಂದಿಗೆ 
ಬಂದು ಈಸ ಆದಲ್ಲಿ ವಾಸಿಸಹತ್ತಿ ws ಅಲ್ಲದೆ ಅರಣ 
ವನ್ನು ಹಸನಾಗಿ ಸುಂದರವಾದ ಕೋಟಿಯನ್ನು 
ಹಾಗೆಯೇ ಡೌ ವಾಸಕ್ಕಾಗಿ ಮಠವನ್ನು 


ಕಟ್ಟಿಸಿದರು. ಈ ರೀತಿ ಸಂಪಗಾನಿಯಿಂದ ಕಿತ್ತುಕೊಂಡು 
ಬಂದು ಇಲ್ಲಿ ವಾಸಿಸಿ ಹೊಸ ಪಟ್ಟಿಣವನ್ನೇ ನಿರ್ಮಿಸಿದುದ 


ರಿಂದ ಇದಕ್ಕೆ “ಕಿತ್ತೂರು” ಎಂಬ ಸು 

ಬಂದಿರಬಹುದು ಎಂಬ ತರ್ಕಬದ್ದ ವಿಚಾರವನ್ನು 
ಬು 

ಶ್ರೀನಿ.ಸ್ರ. ಚೆನ್ನಬಸವ ಸ್ವಾಮಿಗಳು ವಿವರಿಸಿದರು. 

ಇನ್ನೊಂದು ನಿಶೇಷವೆಂದೆ: ಕಿತ್ತೊರಿನಲ್ಲಿ 


ಇಂದಿಗೂ ಕೂಡೆ ಗುರುವಾರ ಪೇಟೆ ಹಾಗೊ ಸೋಮವಾರ 
ಸೇಟಿ ಎಂಬ ಎರಡು ಬಡಾವಣೆಗಳಿನೆ. ಅಲ್ಲಪ್ಸಗೌಡ 
ಸರದೇಸಾಯರು ಪ್ರಥಮತಃ ಯೋಗಿಗಳ ದರುಶನ 
ಸಡೆದುದು ಗುರುವಾರ ನಂತರ ಸರಂಜಾಮಹೊಂದಿಗೆ 
ಈ ಪ್ರದೇಶದಲ್ಲಿ ವಾಸಿಸಲು ಬಂದುದು ಸೋಮವಾರ. 
ಅಂತೆಯೇ ಕಿತ್ತೂರಿನ ಈ ಎರಡು ಪೇಟೆಗಳಿಗೆ ಅನ್ವರ್ಥಕ 
ವಾಗಿ ಹೀಗೆ ಇಂದಿಗೂ ಕರೆಯುವದುಂಟು ಎಂಬ 
ವಿಚಾರವನ್ನೂ ಶ್ರೀನಿ.ಸ. ಚೆನ್ನಬಸವ ಸ್ವಾಮಿಗಳು 
ತಿಳಿಸಿದರು. 


ಇತಿಹಾಸ ದರ್ಶನ 


ಅಂದಿನಿಂದ ಸಿದ ಪುರುಷರ ಆಶೀರ್ವಾದ ಪಡೆದ 
ದೇಸಾಯರ ಆಳ್ವಿಕೆ “ ಇೃರಿನಲ್ಲಿ ಸುವ್ಯವಸ್ಥಿ ತವಾಗಿ 
ಮುಂಡುನಕೆದುಕೊಂಡು ಹೋಯಿತು. ಹಾಗೆಯೇ 
ಕಲ್ಮಕದಲ್ಲಿ ರಾಜಗುರುಗಳ ವಾಸ್ತವ್ಯವೂ ಮುಂದು 
ವರಿಯಿತು. ಇಂದಿಗೂ ಈ ರಾಜಗುರುಗಳೆ ಹಾಗೂ 
ರಾಜರುಗೆಳೆ ಮಧುರ ಸಂಬಂಧಗಳ ದ್ಯೋತಕವಾಗಿ 
ಕಲ ತದ ಸಮೀಪದಲ್ಲಿ ದೇಸಾಯರ ಗದ್ದು ಗೆಗಳು ಹಾಗೂ 
ಹೊರವಲಯದಲ್ಲಿ ಇರುವ ಚಾಕಿನುತದ ಸುತ್ತಲೂ 
ರಾಜಗುರುಗಳೆ ಗೆದ್ದು ಗೆಗಳೂ ನಮಗೆ ನೋಡಲು 
ದೊರೆಯುತ್ತವೆ. ಇಲ್ಲಿ ಇನ್ನೊಂದು ವಿಶೇಷ ವಿಷಯ 
ವೆಂದರೆ ರಾಜಗುರುಗಳ ಜೀವಿತದ ನಿರ್ದಿಷ್ಟ ಕಾಲಮಾನ 


ನಮಗೆ ದೊರೆಯುತ್ತದೆ. ಅವರು ಎಷ್ಟು ವರ್ಷಗಳ 


ಶಾಲ ಹಾಗೂ ಯಾವ ಶೇಸಾಯರ ಕಾಲದಲ್ಲಿ 
ವಾಸಿಸಿದ್ದರು ಎಂದು ತಿಳಿಯುವುದು. ಇದರಿಂದ 
ಜೀಸಾಯರ ಆಳ್ವಿಕೆಯ ಕಾಲವನ್ನು ಗುರುತಿಸ 
ಬಹುದಾಗಿದೆ. 


ಕಬ್ಬಕದ ಅಧಿಕಾರ ಹೊಂದಿದ ಮೊದಲ ಸ್ವಾಮಿ 
೨ ಉಳೆವಿಯೆವರಾದ ಗುರುಸಿದ್ದ ಮಹಾಸ್ವಾ ಜಗು, 
ಕ್ರಿ.ಶ ೧೬೬೦ ರಿಂದ ೧೬೯೬ರವರೆನೆ ತೆ ವರ್ಷ 
ಸಂಸ ಸ್ಥಾನ ಮ ಮಠದ ಅಧಿಕಾರ ವಹಿಸಿಕೊಂಡು ಮಂದಿ 
ಮಲ್ಲಪ್ಪ ದೇಸಾಯರಿಗೆ ಹಾಗೂ ಚಿಕ್ಕಯಲ್ಲಪ್ಪ 
ಜೀಸಾಯರಿಗೆ ಮಾರ್ಗದರ್ಶನ ಮಾಡಿದರು. ಈ 
ಸಾ ್ರಿಮಿಗಳೆ ಗೆದ್ದು ಗೆಯನ್ನು ಏಳನೆಯವರಾದ 
ಚಿಕ್ಕಮಲ್ಲಪ್ಪ ದೇಸಾಯರು ಕಟ್ಟಿಸಿದರು. ಪ್ರ ಗದ್ದುಗೆ 
ಇಂದಿಗೂ ಚೌಕಿಮಠದ ಹತ್ತಿರ ಉಪಲಟಬ್ಜಿನಿದೆ. ಉಳಿನಿ 
ಯಿಂದ ಈ ಸ್ವಾಮಿಗಳು ಒಂದುವರಾದುದರಿಂದ 
ಇಂದಿಗೂ ಉಳಿವಿಯಲ್ಲಿ “ಕಲ್ಮಠ ಕಟ್ಟಿ” ಎಂಬ ಹೆಸರಿನ 
ಶಾಖಾಮನವಿದೆ. ಕಾಲಾನಂತರ ಚಿತ್ರ ದುರ್ಗ 
ಸ್ವಾ ಮಿಗೆಳು ಆ ಕಟ್ಟಿ ಯನ್ನು ತಮ್ಮ ಅಧಿಕಾರ ವ್ಯಾಪ್ತಿ ಬಿಗೆ 
ತೆಗೆದುಕೊಂಡರು fo ಸಂಗತಿಯನ್ನು ಶ್ರೀ ಚೆನ್ನ. ಬಸವ 
ಶ್ರೀಗಳು ವಿವರಿಸಿದರು. 


ಎರಡನೆಯವರಾಗಿ ತೋಲಗಿಯ ಪಾದಶ್ರೀಗಳು 
೧೬೯೬ ರಿಂದ ೧೭೨೩ರ ವರೆಗೆ ೨೭ ವರ್ಷ ಚಿಕ್ಕಮಲ್ಲಪ್ಪ 
ದೇಸಾಯರಿಗೆ ಹಾಗೂ ಶಿವನಗೌಡ ದೇಸಾಯರಿಗೆ 
ಮಾರ್ಗದರ್ಶನ ಮಾಡಿದರು. ಇವರ ಗೆದ್ದು ಗೆಯನ್ನು 


೧೭೬ 


ಆನೆಯವರಾದ ಶಿವನಗೌಡ ದೇಸಾಯರು ಕಟ್ಟಿಸಿದರು. 
ಈ ಗದ್ದುಗೆ ಕೂಡ ಇಂದು ಜೀಕಿಮಠದ ಬಳಿ ಸಿಗುವುದು. 


ಮೂರನೆಯವರಾಗಿ ಉಪ್ಪಿನ ಬೆಟಗೇರಿಯವರಾದ 
ಗುರುಲಿಂಗ ಶ್ರೀಗಳು ೧೭೨5೩ ರಿಂಡ ೧೭೫೭ರ ವರೆಗೆ 
೩೪ ವರ್ಷ ಲಷ ರುದ್ರಗೌಡ ಹಾಗೊ ವೀರಪ್ಪ 
ದೇಸಾಯರಿಗೆ. ಮಾರ್ಗದರ್ಶನ ಮಾಡಿದರು. ಇವರ 
ಗದ್ದು ಗೆಯನ್ನು ವೀರಪ್ಪ ಜೀಸಾಯೆರು ಕಟ್ಟ ಸಿದರು. 

ನಾಲ್ಯನೆಯವರಾಗಿ Ene ಮಡಿವಾಳ 
ಶ್ರೀಗಳು ೧೭೫೭ ರಿಂದ ೧೮೦೧ ರವರೆಗೆ ೪೪ ವರ್ಷಗಳ 
ಕಾಲ ಇದ್ದು ವೀರಪ್ಪ ಡೇಸಾಯರಿಗೆ ಹಾಗೂ ಮಲ್ಲಸರ್ಜ 
ದೊರೆಗಳಿಗೆ ಹೊಸದೆರ್ಕನ ಮಾಡಿದರು. 
ಗದ್ದು ಗೆಯನ್ನು ಮಲ್ಲಸರ್ಜ ದೊರೆ ಕಟ್ಟಸಿದರು. ಇದೂ 
ಕೂ ಇಡ ಇಂದು ಜ್ಯ ಸಿಗುತ್ತದೆ. 

ಐದನೆಯವರಾಗಿ ಶಹಾಪೂರಿನ ಪ ಪ್ರಭು 
ಶ್ರೀಗಳು ಕ್ರಿ.ಶ. ೧೮೦೧ ರಿಂದ ೧೮೦೬ರ ವಿಗೆ ೧೫ 
ವರ್ಷಗಳ ಕಾಲ ಇದ್ದು ಮಾರ್ಗದರ್ಶನ ಮಾಡಿದರು. 
ಇವರ ಗದ್ದುಗೆಯನ್ನು ೧೨ನೆಯವರಾದ ಶಿವಲಿಂಗರುದ್ರ 
ಸರ್ಜ ಜೀಸಾಯರು ಕಟ್ಟಸಿದೆರು. 

ಆರನೆಯದಾಗಿ ಗೆಂದಿಗೆವಾಡದ ಗುರುಸಿದ್ದ 
ಶ್ರೀಗಳು ೧೮೧೬ ರಿಂದೆ ೧೮೩೮ರ ವರೆಗೆ ೨೨ ವರ್ಷ 
ರಗಳ ಇತ್‌ ಮಾನ್ಯ ತೆ ಸಡೆದರು. ಇವರ ಕಾಲಕ್ಕೆ 
ಕಿತ್ತೂರನಾಡಿನ ಚರಿತ್ರೆ ಯಲ್ಲಿ ಮಹತ್ವದ ಘಟನೆಗಳೂ 


ಲ. 


ಸಂಭವಿಸಿದವು. ಹಾಗೆಯೇ ಕಿತ್ತೂರ ಸಂಸ್ಥಾನದ 
ಅಂತ ವೂ ಕೂಡ ಇದೇ ಕಾಲಕ್ಕೆ ಆಯಿತು. 
ಬಾಜ ಸುತೆ ಕೊನೆಗೊಂಡರೂ ಗುರು ಪರಂಪರೆ 


ಮುಂಡುವರೆದುಕೊಂಡು ಹೋಯಿತು. ಬ್ರಿ ಟೀರ್ಷಸರ್ಕಾರ 
ಈ ಸಂಸ್ಥಾ ನವನ್ನು ತಮ್ಮ ವಶಕ್ಕೆ ತೆಗೆದುಕೊಂಡರೂ 
ಮಠದ ಪರಂಪರೆಗೆ ಜಾ ಧಕ್ಕೆ ಆಗದಂತೆ ನೋಡಿ 
ಕೊಂಡರು. ಇವರ ಅಧಿಕಾರ ರಾಜಕೀಯಕ್ಕೆ ಮಾತ್ರೆ 
ಸೀಮಿತವಾಗಿತ್ತು. ಧರ್ಮದಲ್ಲಿ ಕೈ ಹಾಕಿ ಸಾಮಾನ್ಯ 
ಜನರ ಭಾವನೆಗಳನ್ನು ಕೆರಳಿಸುವುದು ಬ್ರಿಟೀಷರಿಗೆ 
ಬೇಡವಾಗಿತ್ತು. 


೧೭೪ 


ಶ್ರೀಗಳು ೧೮೩೮ ರಿಂದ ೧೮೫೨ 
ಇದ್ದು ಜನತೆಯಲ್ಲಿ ut ಸ್ಯ 
ಶ್ರಮಿಸಿದರು. 


1 
Le 
[40 

(1 

kw 

4 2) 
ಕ ಲ 
೭೬ 

೫ 

71) 


ಎಂಟನೆಯವರಾಗಿ ನಂದಗಡದ ರಾಜೋಟ 
ಸಾ ಸಿ ಮಿಗಳು ೧೮೫೨ ರಿಂದ ೧೮೭೯ರ ವರೆಗೆ ೨೭ ವರ್ಷ 
ಸಮಾಜದ ಜನತೆಗೆ ಮಾರ್ಗದರ್ಶನ ಮಾಡಿದರು. 


ಒಂಭತ್ತನೆಯವರಾಗಿ ಗಂದಿಗೆವಾಡದ ಗುರುಸಿದ್ಧ 
೪ರ ವರೆಗೆ ೫೫ ಅತಿ ದೀರ್ಫೇ 
ರಕ್ಷಣೆಗೆ ಹೆಣಗಿದರು. 
ಹತ್ತನೆಯವರಾಗಿ 
ಚಿನ್ನಬಸವಶ್ರೀಗಳು ೧೯೩೪ರಲ್ಲಿ ಅಧಿಕಾರ ವಹಿಸಿ 
ಕೊಂಡರು. ಆದರೆ ಕೆಲ ವರುಷಗಳ ನಂತರ ಮಠವನ್ನು 
ತ್ಯಜಿಸಿ ಜೆಳಗಾವಿಯಲ್ಲಿಯೇ ವಾಸಿಸುತ್ತಿದ್ದರು. ಇವರು 
ಇತ್ತೀಚೆಗೆ ಎರಡು ವರ್ಷಗಳ ಹಿಂದೆಯಷ್ಟೇ ಶಿವಾಧೀನ 
ರಾದರು. ಇವರು ಕೂಡ ೬೫ ವರ್ಷಗಳ ಕಾಲ 
ಬದುಕಿದ್ದರು. ಇವರಲ್ಲಿ ಕಿತ್ತೂರಿಗೆ ಸಂಬಂಧಿಸಿದ 
ಹಾಗೂ ಜಿಳವಡಿಗೆ ಸಂಬಂಧಿಸಿದ ಅನೇಕ ಕಾಗದ 
ಪತ್ರಗಳನ್ನು ನಾವು ಕಾಣಬಹುದಾಗಿದೆ. ಸುದ್ಧೈವದಿಂದ 
ಅನರ ಜೀವಿತಕಾಲದಲ್ಲಿ ಅವೆರನು ಸಕತ ಅವರ ಜೊತೆ 
ಚರ್ಚಿಸಿದುದರ ಸಂಸಾರವ, ಮೇಲಿನ ಮಾಹಿತಿ 
ಯನ್ನು ತಮ್ಮೆ! ದುರು ಮಂಡಿಸಲು ಶಕ್ತ ನಾಗಿದ್ದೆ ನೆ. 


ಹೆ ಪ್ರತಿಯೊಬ್ಬ ಸ್ಥಾ ಮಿಗಳ ಮೂಲ ಊರುಗಳಲ್ಲಿ 
Si ಕಲ್ಮ! ಕ ಶಾಖಾಮಠಗಳೆನ್ನು ನಾವು 
ಕಾಣುತ್ತೇವೆ. ಸೀಗೆ ಈ ಕಲ್ಮ ಠದ ಪರಂಪರೆ ಕಿತ್ತೂರ 
ಸಂಸ್ಥಾ ನಿಕರು ಕಿತ್ತೂ ನಲ್ಲಿ ನೆಲೆಸಿದಾಗಿರಿಂದಲೇ 
ಪ್ರಾ ರಂಭವಾಯಿತು. ಇಂದಿಗೂ ಕೂಡ ಕಿತ್ಕೂ .ಶಿನಲ್ಲಿರುವ 
ಕಲ್ಮಿ ಠ ತನ್ನ ಸರಂಪರೆಯನ್ನು ಮುಂಡುವಕೆಸಿಕೊಂಡು 
ನಡೆದಿದೆ. ೦ 


ಇತಿಹಾಸ ದರ್ಶನ 


